KA/BG-GPO/2515/\WPP-47 / 2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜನವರಿ ೨೧, ೨೦೧೦ (ಮಾಘ ೧, ಶಕ ವರ್ಷ ೧೯೩೧) ಸಂಚಿಕೆ ೩ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1284 ವೆಚ್ಚ-12/2009, ಬೆಂಗಳೂರು, ದಿನಾ೦ಕ:24ನೇ ಡಿಸೆಂಬರ್‌, 2009 

ಕರ್ನಾಟಕ ರಾಜ್ಯದ 5 ನಗರ ಪಾಲಿಕೆಗಳ ಹಾಗೂ 44 ನಗರ ಸಭೆಗಳಲ್ಲಿನ ಕಸಾಯಿಖಾನೆಗಳನ್ನು 
ಉನ್ನತೀಕರಿಸುವ/ಆಧುನಿಕ ಕಸಾಯಿಖಾನೆಗಳನ್ನು ಸ್ಥಾಪಿಸುವ ಸಂಬಂಧ, ಈ ಕೆಳಕಂಡ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ 
ಸಲುವಾಗಿ ರೂ. 5.94 ಲಕ್ಷಗಳ ವೆಚ್ಚದಲ್ಲಿ ಅರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಹಾಗೂ ಪರಿಣತಿ ಹೊಂದಿರುವ 5100 -1&೩೯5 
Project Development Company Limited (KIPDCL) ಸಂಸ್ಥೆಗೆ ನೇರವಾಗಿ ವಹಿಸಲು, ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು 
ನಗರಾಭಿವೃದ್ಧಿ ಇಲಾಖೆಗೆ ವಿನಾಯಿತಿ ನೀಡಿದೆ. 











(i) Stage | :Carry out preparation of Detailed Project Reports (DPR) for Development of Modern 
Abattoirs in 49 ULBs. Assistance to Department of Municipal Administration (DMA) in obtaining 
GOl-MoFPI approval for these projects under the Scheme 

(ii) State ll: Detailed design and estimate of the Abattoirs for each ULB. Tender Process for 
Procurement of Construction Contractors for development of Abattoirs in each ULB through 
transparent and competitive bidding process (KTPP Act) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಚಂದ್ರಕುಮಾರ್‌ 

ಪಿ.ಆರ್‌. 25 ಸರ್ಕಾರದ ಉಪ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


(೩೩) 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ ಭಾಗ - ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 881 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ:31ನೇ ಡಿಸೆಂಬರ್‌, 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 127 ಎಲ್‌ಜಿಬಿ 2009, ದಿ:26.10.2009ರಲ್ಲಿ ಬೆಂಗಳೂರು ಉತ್ತರ (ಅಪರ) 
ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ 
ಮಾಡಿರುವುದನ್ನು ರದ್ದುಪಡಿಸಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ (ಅಪರ) 
ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಪುನರ್‌ 
ರಚಿಸಲಾಗಿದೆ. 














ಕ್ರಸಂ ತಾಲ್ಲೂಕು ಸದಸ್ಯರು 
1 ಬೆಂಗಳೂರು ಉತ್ತರ ಶ್ರೀ ಎಸ್‌.ಆರ್‌. ವಿಶ್ವನಾಥ್‌, ಅಧ್ಯಕ್ಷರು 
(ಅಪರ) ಮಾನ್ಯ ವಿಧಾನಸಭಾ ಸದಸ್ಯರು, 
ಯಲಹಂಕ ಕ್ಷೇತ್ರ 
2 ಶ್ರೀ ಕೆ.ಹೆಚ್‌. ಮುನೇಶ್‌ ಬಿನ್‌ ಲೇಟ್‌ ಕೆ.ಎಸ್‌. | ಸದಸ್ಯರು (ಸಾಮಾನ್ಯ) 


ಹೊನ್ನೇಗೌಡ, ಕಾಕೋಳು ಹೆಸರಘಟ್ಟ ಹೋಬಳಿ, 
ಬೆಂಗಳೂರು ಉತ್ತರ ತಾಲ್ಲೂಕು 
3 ಶ್ರೀಮತಿ ಲಕ್ಷ್ಮೀದೇವಿ ಕೋಂ ರವೀಂದ್ರ, ಸದಸ್ಯರು (ಮಹಿಳೆ) 
ಗೋಪಾಲಪುರ ಗ್ರಾಮ ಮತ್ತು ಅಂಚೆ, ದಾಸನಪುರ 
ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು 
4 ಶ್ರೀ ಹೆಚ್‌.ಸುರೇಶ್‌ ಬಿನ್‌ ಹನುಮಂತಪ್ಪ, ಸದಸ್ಯರು 
ಆವಲಹಳ್ಳಿ ಗ್ರಾಮ, ಸಿಂಗನಾಯಕನಹಳ್ಳಿ ಅಂಚೆ, | (ಪರಿಶಿಷ್ಟ ಜಾತಿ) 
ಯಲಹಂಕ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು 
5 ತಹಶೀಲ್ದಾರರು, ಬೆಂಗಳೂರು ಉತ್ತರ (ಅಪರ) ತಾಲ್ತೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌. 26 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂ) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 01 ಗುಅಪ್ರಾ 2010, ಬೆಂಗಳೂರು, ದಿನಾಂಕ:1ನೇ ಜನವರಿ, 2010 

ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3) (ಎಂ) ಹಾಗೂ (4)ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕ್ರಮವಾಗಿ ಈ ಕೆಳಕ೦ಡ ಹೆಸರುಗಳನ್ನು ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ 
ಸರ್ಕಾರದ ಇಚ್ಚಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ 
ನಿರ್ದೇಶನ ಮಾಡಿ ಆದೇಶಿಸಿದೆ. 


















































ಕ್ರಸಂ ಹೆಸರು ಮತ್ತು ಗ್ರಾಮ ಹುದ್ದೆ ವರ್ಗ 
1 |ಶ್ರಿ ಗುರುಬಸಪ್ಪ (ಅಪ್ಪು) ಕಣಕಿ, ಸದಸ್ಯರು ಸಾಮಾನ್ಯ 
ಮಕ್ತಂಪೂರ, ಗುಲ್ಬರ್ಗಾ 
2 |ಶ್ರೀ ಶಿವಯೋಗಿ ನಾಗನಹಳ್ಳಿ, ತಾರಪೈಲ, ಸದಸ್ಯರು ಪರಿಶಿಷ್ಟ ಜಾತಿ 
ಗುಲ್ಬರ್ಗಾ 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ ೩೫ 


























ಕ್ರ.ಸಂ ಹೆಸರು ಮತ್ತು ಗ್ರಾಮ ಹುದ್ದೆ ವರ್ಗ 
3 ಶ್ರೀ ಪದ್ಮಜಾರೆಡ್ಡಿ ಗೋಗಿ, ಜೇವರ್ಗಿ ಕಾಲೋನಿ, ಸದಸ್ಯರು ಮಹಿಳೆ 
ಗುಲ್ಬರ್ಗಾ 
4 ನಾಗರಾಜ ಗುಂಡಗರ್ತಿ, ಬಸವನಗರ ಸದಸ್ಯರು ಸಾಮಾನ್ಯ 
ಗುಲ್ಬರ್ಗಾ 
5 | ಸಂಜೋತ್‌ ಶಹಾ, ಖೂಬಾ ಪ್ಲಾಟ್‌, ಸದಸ್ಯರು ವಾಸ್ತು ಶಿಲ್ಪಿ 
ಗುಲ್ಬರ್ಗಾ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಟಿ. ನಾರಾಯಣಸ್ವಾಮಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


ಪಿ.ಆರ್‌. 27 


KARNATAKA GOVERNOR'S SECRETARIAT 
NOTIFICATION 
GS 13 MLM 2009, Bangalore, Dated: 8" January, 2010 

Pursuant to the expiry of the term of Dr. KM. Kaveriappa, Vice-Chancellor, Mangalore 
University, Mangalore, on the afternoon of 11" January 2010 and a vacancy remaining unfilled in the 
office of the Vice-Chancellor, Mangalore University, Mangalore, |, H.R. Bhardwaj, Governor of Karnataka 
and Chancellor of the Universities in Karnataka, in execise of the powers conferred on me by Section 16 
(2) of the Karnataka State Universities Act, 2000, hereby appoint Dr. K.K. Achary, the seniormost Dean, 
Faculty of Science and Technology, Mangalore University, Mangalore, to act as Vice-Chancellor of the 
said University until a new Vice -Chancellor is appointed in terms of Section 14 (4) of the Karnataka State 
Universities Act, 2000, or until he holds Deanship whichever is earlier. 

HR. BHARDWAJ 


P.R. 28 Governor and Chancellor 


SHARADA SUBRAMANIAM 
Secretary to Governor 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 74 ಸೇಲೋಸೇ 2009, ಬೆಂಗಳೂರು, ದಿನಾಂಕ:23ನೇ ಡಿಸೆಂಬರ್‌, 2009 
ಕರ್ನಾಟಕ ರಾಜ್ಯಪಾಲನಾದ ನಾನು, ಹೆಚ್‌.ಆರ್‌. ಭಾರದ್ವಾಜ್‌, ಭಾರತ ಸಂವಿಧಾನದ ಅನುಚ್ಛೇದ 316ರ ಖಂಡ 
(1ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್‌.ಆರ್‌. ರಂಗಮೂರ್ತಿ, ಇವರನ್ನು ದಿನಾಂಕ:18.2.2009ರ 
ಅಧಿಸೂಚನೆ ಸಂಖ್ಯೆಡಿಪಿಎಆರ್‌ 11 ಎಸ್‌ಎಸ್‌ಸಿ 2009 ರನ್ವಯ ಸೃಜಿಸಲಾಗಿರುವ ಸದಸ್ಯ ಸ್ಥಾನದಲ್ಲಿ ಕರ್ನಾಟಕ ಲೋಕಸೇವಾ 
ಆಯೋಗದ ಸದಸ್ಯರನ್ನಾಗಿ ನೇಮಿಸಿರುತ್ತೇನೆ. 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ ಭಾಗ - ೪ಎ 





PERSONNEL AND ADMINISTRATIVE REGORMS SECRETARIAT 
NOTIFICATION 
No:DPAR 74 SSC 2009, Bangalore, Dated: 23° December, 2009 

In exercise of the powers conferred by clause (1) of Article 316 of the Constitution of India, |, H.R. 
Bhardwaj, Governor of Karnataka, hereby appoint Sri S.R. Rangamurthy as Member, Karnataka Public 
Service Commission in the position of Member created vide Notification No.DPAR 11 SSC 2009, 
dated:18.2.2009. 

Governor of Karnataka 
By Order and in the name of the Governor of Karnataka 
P.R. 29 DEVARAJU 
Under Secretary to Government 
Department of Personnel and Administrative Reforms 
(Service Rules-1) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 70 ಕೆಒಎಲ್‌ 2009, ಬೆಂಗಳೂರು, ದಿನಾಂಕ:1ನೇ ಜನವರಿ, 2009 

ದಿನಾಂಕ: 30.6.2009ರ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ 6 ಕೆಒಎಲ್‌ 2009 (ಭಾ-3)ರಲ್ಲಿ ಕರ್ನಾಟಕ ಗಡಿ 
ಪ್ರದೇಶ ಅಭಿವದ್ಧಿ ಪ್ರಾಧಿಕಾರಕ್ಕೆ ಶ್ರೀ ಸುರೇಶ್‌ ದೇಖ್‌ಮುಖ್‌, ಗುಲ್ಬರ್ಗಾ ಇವರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿತ್ತು ಆದರೆ 
ಇವರು ಆಕಸ್ಮಿಕವಾಗಿ ವಿಧಿ ವಶವಾಗಿದ್ದರಿಂದ ಅವರ ಸ್ಥಾನಕ್ಕೆ ಡಾ:ಜಗನ್ನಾಥ ಹೆಬ್ಬಾಳೆ, ಬೀದರ್‌ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ಭರ್ಮರಾಜಪ್ಪ 
ಪಿ.ಆರ್‌. 30 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 129 ಕೆಎಂಯು 2008, ಬೆಂಗಳೂರು, ದಿನಾಂಕ:6ನೇ ಜನವರಿ, 2010 

ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಶ್ರೀ ಅಗಸ್ತೇಶ್ವರ ದೇವಾಲಯ, ರಾಮನಾಥಪುರ, ಅರಕಲಗೂಡು 
ತಾಲ್ಲೂಕು, ಹಾಸನ ಜಿಲ್ಲೆ ಇದನ್ನು ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು 
ಮತ್ತು ಅವಶೇಷಗಳು ಅಧಿನಿಯಮ, 1961ರ ಕಲಂ 4(1)ರ ಅಡಿಯಲ್ಲಿ (ಕರ್ನಾಟಕ ಆಕ್ಟ್‌ ಆಫ್‌ 1962) ಅಡಿಯಲ್ಲಿ ರಾಜ್ಯ 
ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಅಭಿಪ್ರಾಯಪಟ್ಟಿದೆ. ಈ ಉದ್ದೇಶದಿಂದ ಸದರಿ 
ದೇವಸ್ಥಾನವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 60 ದಿನಗಳ ಅವಧಿಯೊಳಗೆ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿದೆ. ಈ ಸಂಬಂಧ ಕುರಿತಾದ ಆಕ್ಷೇಪಣೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ, 
ವಾರ್ತಾ ಇಲಾಖೆ (ಆಡಳಿತ ಕನ್ನಡ) ವಿಕಾಸ ಸೌಧ, ಬೆಂಗಳೂರು-560 001 ಇವರಿಗೆ ಸಲ್ಲಿಸಬಹುದು. 

ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು 
ಬಾಧಿತರಿಂದ ಮೇಲ್ಕಾಣಿಸಿದ ಅವಧಿಯೊಳಗೆ ರಾಜ್ಯ ಸರ್ಕಾರವು ಸ್ವೀಕರಿಸಿದಲ್ಲಿ ಸರ್ಕಾರವು ಅದನ್ನು ಪರಿಶೀಲಿಸಿ ಮುಂದಿನ 
ಕ್ರಮ ಕೈಗೊಳ್ಳುವುದು. ತಡವಾಗಿ ಸ್ವೀಕರಿಸಲಾಗುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 
























































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ ೩೭ 
ಪರಿವಿಡಿ 
(ಅಧಿಸೂಚನೆ ಸಂಖ್ಯೆ:ಕಸಂವಾಪ್ರ 129 ಕೆಎಂಯು 2008 ದಿನಾಂಕ:6.1.2010) 
ಜಿಲ್ಲೆ ತಾಲ್ಲೂಕು ಇರುವ ಸ್ಥಳ ಸ್ಮಾರಕ/ ಸಂರಕ್ಷಣೆಗೆ ವಿಸ್ತೀರ್ಣ ಮೇರೆಗಳು (ಚಕ್ಕುಬಂದಿ) ಒಡೆ | ಷರಾ 
ಕಟ್ಟಡದ ಒಳಪಡ ತನ 
ಹೆಸರು ಬಹುದಾದ 
ರೆವಿನ್ಯೂ 
ನಿವೇಶನ 
1 2 3 4 5 6 7 8 9 
ಹಾಸನ | ಅರಕಲಗೂಡು | ರಾಮನಾಥ ಶ್ರೀ ಗ್ರಾಮ, 66°x132° ಪೂರ್ವಕ್ಕೆ: ರಸ್ತೆ ಮುಜ 
ಪುರ ಅಗಸ್ತೇಶ್ವರ ಠಾಣ (0.12ಗುಂಟೆ) ರಾಯಿ 
ದೇವಸ್ಥಾನ 
ಪಶ್ಚಿಮಕ್ಕೆ: | ಗ್ರಾಮಠಾಣ 
ಉಳಿಕೆಬಾಬ್ತು 
ಹಾಗೂ 
ಕಾವೇರಿ ನದಿ 
ಉತ್ತರಕ್ಕೆ ತಿರುಮಾಲ 
ಚಾರ್‌ ಮನೆ 
ದಕ್ಷಿಣಕ್ಕೆ: ಕಾವೇರಿ ನದಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 31 


ಎಂ.ಕೆ. ಭರ್ಮರಾಜಪ್ಪ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 


(ಆಡಳಿತ ಕನ್ನಡ) 


ಕಂದಾಯ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಆರ್‌ಡಿ 622 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ:7ನೇ ಜನವರಿ, 2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕು ಬಗರ್‌ ಹುಕುಂ 
ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
































ಕ್ರಸಂ ತಾಲ್ಲೂಕು ಸದಸ್ಯರು 

1 ದೊಡ್ಡಬಳ್ಳಾಪುರ ಶ್ರೀ ಜೆ. ನರಸಿಂಹಸ್ವಾಮಿ, ಅಧ್ಯಕ್ಷರು 
ಮಾನ್ಯ ಶಾಸಕರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, 
ದೊಡ್ಡಬಳ್ಳಾಪುರ 

2 ಶ್ರೀ ಕೆ.ಆರ್‌. ಮುತ್ತರಾಯಪ್ಪ ಬಿನ್‌ ರಂಗಪ್ಪ ಕಾಡಲ್ಲನಹಳ್ಳಿ, | ಸದಸ್ಯರು (ಸಾಮಾನ್ಯ) 
ಸಾಸಲು ಹೋಬಳಿ, ದೊಡ್ಡಬಳ್ಳಾಪುರ ತಾಲ್ಲೂಕು 

3 ಶ್ರೀ ಆರ್‌.ಸಿ. ರಾಮಲಿಂಗಯ್ಯ ಬಿನ್‌ ಚಿಕ್ಕ ಲಿಂಗಯ್ಯ, | ಸದಸ್ಯರು 
ರಾಮದೇವನಹಳ್ಳಿ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ (ಪರಿಶಿಷ್ಟ ಜಾತಿ) 
ತಾಲ್ಲೂಕು 

4 


ಶ್ರೀಮತಿ ವಿ. ರಾಧ ಕೋಂ ಟಿ. ಆವಲಕೊಂಡಪ್ಪ, ನಂ. 
1224, ಕುಚ್ಚಪ್ಪನಪೇಟೆ, ದೊಡ್ಡಬಳ್ಳಾಪುರ ಟೌನ್‌ 





ಸದಸ್ಯರು (ಮಹಿಳೆ) 











೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ ಭಾಗ - ೪ಎ 





5 ತಹಶೀಲ್ದಾರರು, ದೊಡ್ಡಬಳ್ಳಾಪುರ ತಾಲ್ಲೂಕು, | ಕಾರ್ಯದರ್ಶಿ 
ದೊಡ್ಡಬಳ್ಳಾಪುರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೀತಾ ರಮೇಶ್‌ 
ಪಿ.ಆರ್‌. 32 ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂ ಮತ್ತು ಭೂ ಕಂದಾಯ) 
HOME SECRETARIAT 
NOTIFICATION 


No:HD 8 PCE 2008, Bangalore, Dated: 29% December, 2009 

Whereas, in exercise of the powers conferred by sub-section (1) of the section 3 of the 
Commissions of Inquiry Act, 1952 (Central Act LX of 1952) the Government of Karnataka appointed a 
Commission of Inquiry by appointing Hon’ble Justice Sri B.K. Somashekhara, a Retired Judge of High 
Court of Karantaka and Andhra Pradesh for a period of three months to inquire into the incidents of 
attacks on certain places of worship in Dakshina Kannada and other districts of Karnataka in the month of 
September 2008. 

Whereas, the term of the Commission was being extended periodically and the latest period of 
extension expires on 31.1.2010. 

And whereas, the matter has been examined and, in exercise of the powers conferred in it, the 
Government of Karnataka is pleased to extend the term of office of the aforesaid Commission, till 
31.3.2010. It is made clear that the Commission has to submit its report, on or before 31.3.2010, and that 
the Government will not extend the term of the Commission beyond that date under any circumstances. 

By Order and in the name of the Governor of Karnataka 
P.R. 33 K.C. SIDDAPPA 
Under Secretary to Government 
Home Department (Law and Order) 
NOTIFICATION 
No:HD 25 SST 2009, Bangalore, Dated: 29" December, 2009 

In exercise of the powers conferred by item (d) of clause (8) of section 2 of the Official Secrets 
Act, 1923 (Central Act XIX of 1923) read with Notification No. 21/20/62 poll (1), dated 4" May, 1963 of the 
Government of India, Ministry of Home Affairs, New Delhi, the Government of Karnataka hereby declares 
that the palce specified in the Schedule below shall be the prohibited place for the purposes of the said 
Act. 








SCHEDULE 
Sl.No. Name of the place Total Area Survey No. Boundaries 
1 Bharat Petroleum Corporation | 4.77 Acres 1469 East:Vacant Railway 
Ltd., Near Raichur Railway Land vacated by old 
Station, Goods Shed Road IOC depot 
Raichur 584101. West:Chennai/ Mumbai 
BG Line 
North: Approach Road 
South:Railway yard 























By Order and in the name of the Governor of Karnataka 
P.R. 34 K.C. SIDDAPPA 
Under Secretary to Government 
Home Department (Law and Order) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ ೩೯ 





NOTIFICATION 
No:HD 7 PCE 2008, Bangalore, Dated: 5th January , 2010 

Whereas, in exercise of the powers conferred by sub-section (1) of the section 3 of the 
Commissions of Inquiry Act, 1952 (Central Act of 1952) the Government of Karnataka appointed a 
Commission of Inquiry consisting of Hon'ble Justice Kedambady Jagannathashetty, Retired Judge of High 
Court of Karantaka for a period of four months vide Notification No. HD 370 SST 2008, dated:17.6.2008 
for the purposes of making an inquiry into the incident of police firing on 10" June 2008 resulting in the 
death of two persons in Haveri city, Haveri, There after it was extended for every three months from 
17.10.2008, 16.1.2009, six months from 16.4.2009 and three months from 16.10.2009. 

2. Whereas, the Commission has requested for extension of the terms of the Commission to 
complete the work. 

3. Now, therefore in exercise of the powers vested with the Government, Government are 
pleased to extend the term of the above said Commission till 31.3.2010 for the last time and to compete 
the inquiry and submit its report on or before 31.3.2010. 

By Order and in the name of the Governor of Karnataka 
P.R. 35 K.C. SIDDAPPA 
Under Secretary to Government 
Home Department (Law and Order) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 519 ಹೊಸಿಪ 2009, ಬೆಂಗಳೂರು, ದಿನಾಂಕ:2ನೇ ಜನವರಿ, 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಆಸುಇ 12 ಸಹಿಮ 2003 ದಿನಾಂಕ 12.7.2004ರಲ್ಲಿ ಸಿವಿಲ್‌ ಸೇವೆಗಳು 
(ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ಕೆಲವೊಂದು ಗುಂಪು-ಎ ಮತ್ತು ಗುಂಪು-ಬಿ ಹುದ್ದೆಗಳಿಗೆ 
ವಿಶೇಷ ನೇಮಕಾತಿ) ನಿಯಮಗಳು, 1985 ಪ್ರಕಾರ ಆಯ್ಕೆಗೊಂಡ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ :ಒಇ 160 ಪೊಸಿಪ 
2004 ದಿನಾಂಕ 2.3.2005ರಲ್ಲಿ ನೇಮಕಾತಿಗೊಂಡ ಶ್ರೀಮತಿ ಜಿ. ಸಂಗೀತಾ ರವರ ಪರೀಕ್ಷಾರ್ಥ ಅವಧಿಯು 
ದಿನಾ೦ಕ;2.9.2007ರಂದು ಮುಗಿದಿರುತ್ತದೆ. ಇವರು ನಿಗಧಿತ ಅವಧಿಯೊಳಗೆ ಅಕೌಂಟ್ಸ್‌ ಹೈಯರ್‌ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗದೆ ದಿನಾ೦ಕ:4.2.2009ರಂದು ನಡೆದ ಇಲಾಖೆ ಪರೀಕ್ಷೆಯಲ್ಲಿ ಅಕೌಂಟ್ಸ್‌ ಹೈಯರ್‌ ತೇರ್ಗಡೆಯಾಗಿರುತ್ತಾರೆ. 
ಆದುದರಿಂದ ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 4(1)(0ರನ್ವಯ ಶ್ರೀಮತಿ 
ಜಿ. ಸಂಗೀತಾ ರವರ ಪರೀಕ್ಷಾರ್ಥ ಅವಧಿಯನ್ನು ದಿನಾಂಕ:2.9.2007ರಿಂದ ದಿನಾಂಕ:3.2.2009ರ ವರೆಗೆ ವಿಸ್ತರಿಸಿದೆ ಮತ್ತು 
ಇವರು ಪರೀಕ್ಷಾರ್ಥ ಅವಧಿಯನ್ನು ದಿನಾಂಕ:4.2.2009ರಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ 
ಸೇವಾ (ಪರಿಕ್ಷಾರ್ಥ) ನಿಯಮಗಳು, 1977ರ ನಿಯಮ 5(1)(ಎ) ಪ್ರಕಾರ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 36 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 33 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ:8ನೇ ಜನವರಿ, 2010 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಭದ್ರಾವತಿ ಮತ್ತು 


೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ ಭಾಗ - ೪ಎ 


ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಭದ್ರಾವತಿ ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಭದ್ರಾವತಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಲಾಂಕ್‌ ನಿ 





ಗ 6ತನ್ನ ಸ್ರ 
ಶ್ರೀ ನಾಗರಾಜ ಬಿನ್‌ ಗುಡ್ಡಪ್ಪ, ಮಾರಶೆಟ್ಟ ಹಳ್ಳಿ. ಕಲ್ಲಿಹಾಳ್‌, ಅಂಚೆ, ಭದ್ರಾವತಿ ತಾ: ಶಿವಮೊಗ್ಗ ಜಿಲ್ಲೆ 


ಭದ್ರಾವತಿ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, 
1. ಶ್ರೀ ಎಸ್‌. ಹನುಮಂತಪ್ಪ ಬಿನ್‌ ಹನುಮಂತಪ್ಪ ಸಿದ್ದೀಪುರ ಗ್ರಾಮ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
2. ಶ್ರೀ ನಂಜುಡಪ್ಪ ಬಿನ್‌ ಮಂಜಪ್ಪ, ವಡ್ಡರಹಟ್ಟಿ, ಅರೆಬಿಳಚಿ ಕ್ಯಾಂಪ್‌, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
3. ಶ್ರೀಮತಿ ವಿನೋದಬಾಯಿ ಕೋಂ ಸುಬ್ಬುರಾವ್‌.. ಕಂಚಿ ಬಾಗಿಲು, ಭದ್ರಾವತಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 37 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
HEALTH AND FAMILY WELFARE SECRETARIAT 
NOTIFICATION 

No:HFW 104 PTD 2009, Bangalore, Dated: 8 January, 2010 

The draft of the following rules, further to amend the Karnataka Indian Systems of Medicine 
Branch of Teaching Cadre excluding Homoeopathy Teaching Cadre (Recruitment) Rules, 1995, which the 
Government of Karnataka proposes to make in exercise of powers conferred by sub-section (1) of section 
3 read with Section 8 of Karnataka State Civil Services Act, 1978 (Karnataka Act 14 of 1990) is hereby 
published as required by clause (a) of sub-section (2) of section of the said Act, for the information of all 
persons likely to be taken into consideration after 15 days from the date of its publication in the Official 
Gazette. 

And any objection or suggestion, which may be received by the State Government from any 
person with respect to the said draft before the expiry of the period specified above, will be considered by 
the State Government Objections and suggestions may be addressed to the Principal Secretary to 
Government (medical Education), Health and Family Welfare Department, Vidhana Soudha, Bangalore- 
560 001. 

DRAFT RULES 

1. Title and Commencement: (1) These rules may be called the Karnataka Indian systems of 
Medicine (Collegiate Branch of Teaching Cadre excluding Homoeopathy Teaching Cadre (Recruitment) 
Rules, 2009. 

2) They shall come into force from the date of their publication in the Official Gazette. 

2. Amendment of Schedule: In Rule 1 of the Karnataka Indian Systems of Medicine (Collegiate 
Branch of Teaching Cadre excluding Homoeopathy Teaching Cadre (Recruitment) Rules, 1995 in sub- 
rule (2) for the Words “Eight Years” the words “Twelve Years” shall be deemed always to have been 
substituted. 

By Order and in the name of the Governor of Karnataka 
P.R. 67 N. MAHALAKSHMAMMA 
Under Secretary to Government 
Health and Family Welfare Department 


